ಕರ್ನಾಟಕ ವಿಧಾನ ಪರಿಷತ್ತು 


(ಅ) 


ಕರ್ನಾಟಕ `'ಭೂ' ಸುಧಾರಣಾ ಕಾಯಿದೆಯಡಿ`'ಈ ಹೌದು `ಈ ದಿನಾಂಕಕ್ಕೆ ಕರ್ನಾಟಕ `ಭೂ' ಸುಧಾರಣಾ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 572(846) 
ಸದಸ್ಯರ ಹೆಸರು : ಶ್ರೀ ಎನ್‌.ಅಪ್ಪಾಜಿಗೌಡ [ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ : 11.03.2020 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಕನ್ನೆ ಉಗತ್ತರ | 


ದಿನಾಂಕಕ್ಕೆ ನಮೂನೆ-7 ಅಥವಾ 48ರಲ್ಲಿ ಯಾವುದೇ 


ವ್ಯಕ್ತಿಯು ಈಗ ಗೇಣಿ ಅರ್ಜಿಯನ್ನು ದಾಖಲಿಸಲು | ವ್ಯಕ್ತಿಯು ಗೇಣಿ ಅರ್ಜಿಯನ್ನು ಸಲ್ಲಿಸಲು 
ಅವಕಾಶವಿರುವುದಿಲ್ಲ ಎಂಬ ಅಂಶ ಸರ್ಕಾರದ | ಅವಕಾಶವಿರುವುದಿಲ್ಲ. 
ಗಮನಕ್ಕೆ ಬಂದಿದೆಯೇ; 

(ಈ)| ಹಾಗಿದ್ದಲ್ಲಿ. ಕರ್ನಾಟಕ ಭೊ ಸುಧಾರಣೆ7ಹೌದು.'ಗೇಣಿ ರಹಿತ ದೈಢೀಕರಣ ಪತ್ರವನ್ನು ಸಂಬಂಧಪೆಟ್ರ 


Ke) 


ಕಾಯಿದೆಯಡಿ ಒಂದು ಗ್ರಾಮದ ಸ.ನಂ. ಜಮೀನಿನ 
ಗೇಣಿ ರಹಿತ ದೃಢೀಕರಣ ಪತ್ರವನ್ನು ಸಂಬಂಧಪಟ್ಟ 
ತಹಶೀಲ್ದಾರ್‌ಗಳು ನೀಡುತ್ತಿದ್ದು, ಸದರಿ ದೃಢೀಕರಣ 
ಪತ್ರದ ಕೆಳಗೆ ಈ ದೃಡೀಕರಣ ಪತ್ರವು ಒಂದು 
ವರ್ಷದ ಅವಧಿಗೆ ಜಾಲ್ತಿಯಲ್ಲಿರುತ್ತದೆ ಎಂದು 
ನಮೂದಿಸಿ ನೀಡುತ್ತಿರುವ ಅಂಶ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಕಾಯ್ದೆಯಡಿ ನಮೂನೆ-7 ಅಥವಾ 48ರಲ್ಲಿ ಯಾವುದೇ 


ತಹಶೀಲ್ದಾರ್‌ಗಳು ನೀಡುತ್ತಿದ್ದು, ಸದರಿ ದೃಢೀಕರಣ ಪತ್ರವು 
ಒಂದು ವರ್ಷದ ಅವಧಿಗೆ ಚಾಲ್ತಿಯಲ್ಲಿರುತ್ತದೆ. 


ಣಿ ಅರ್ಜಿಗಳನ್ನು ದಾಖಿಲಿಸಲು ಈಗ ಕನಾ ದಿನಾಂಕಕ್ಕೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯಡಿ 


ಇಲ್ಲದೆ ಇರುವುದರಿಂದ ತಹಶೀಲ್ದಾರ್‌ರವರ 
ಕಚೇರಿಯಲ್ಲಿ ನೀಡುತ್ತಿರುವ ಗೇಣಿ ರಹಿತ 
ದೃಢೀಕರಣ ಪತ್ರದ ಕೆಳಗೆ ಈ ದೃಢೀಕರಣ ಪತ್ರವು 
ಒಂದು ವರ್ಷ ಚಾಲ್ತಿಯಲ್ಲಿ ಇರುತ್ತದೆ ಎಂಬ 
ಷರತ್ತನ್ನು ತೆಗೆದುಹಾಕಲು 
ಹಿತದೃಷ್ಟಿಯಿಂದ ಸರ್ಕಾರ ಕ್ರಮ ಜರುಗಿಸುವುದೇ? 
(ಸ್ಪಷ್ಟ ಉತ್ತರ ನೀಡುವುದು) 


ಕಾನೂನುಬಾಹಿರ ಪರಭಾರೆಗಳು ಆಗಬಾರದೆಂಬ 

ಉದ್ದೇಶದಿಂದ ಗೇಣಿ ರಹಿತ ದೃಢೀಕರಣ ಪತ್ರದ 
ಸಾರ್ವಜನಿಕ | ಚಾಲ್ತಿಯನ್ನು ಕೇವಲ ಒಂದು ವರ್ಷದ ಅವಧಿಗೆ 

ಸೀಮಿತಗೊಳಿಸಲಾಗಿದೆ. 

SR 


— 


ನಮೂನೆ-7 ಅಥವಾ 48ರಲ್ಲಿ ಯಾವುದೇ ವ್ಯಕ್ತಿಯು ಗೇಣಿ 
ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಆದರೂ 


ಸಂಖ್ಯೆ: ಕಂಇ 04 ಎಲ್‌ಆರ್‌ಎಸ್‌ 2020 


ಹ್‌ 
ಹೌ ನ 


ಮಾನ್ಯ ಕಂದಾಯ ಸಚಿವರು 


